ಗುಂಡಬಾಳದ ಶಾಸನ ಸಹಿತವಾದ 


ೇರ್ಥಂಕರ ಬಗ್ಗ, ಹಗಳು 


ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿ 
ನಲ್ಲಿರುವ ಗುಂಡಬಾಳವು ಹೊನ್ನಾ ವರದಿಂದ ಈಶಾನ ಕೈ 
ರಾಷ್ಟ್ರೀಯ ಹೆದ್ದಾ ರಿ ೧೯ರಲ್ಲಿ ಸುಮಾರು ೧೦ ಕಿ.ಮೀ. 
ದೂರದಲ್ಲಿದೆ. ಕ್ರಿ.ಶ ಶ. ೧೦ನೇ ಶತಮಾನದಿಂದ ಕ್ರಿ ಶೈ 
೧೩ನೇ ಶತಮಾನ ದವರೆಗೆ ಗುಂಡಬಾಳವು, RNR 
ಮತ್ತು ಸಾಂಸ್ಕೃತಿಕ ಕೇಂದ್ರವಾಗಿತ್ತು ಎಂದು ಇಲ್ಲಿರುವ 
ಜಿನಾಲಯಗಳು, ಜಿನಶಿಲ್ಪಗಳು ಮತ್ತು ಶಿಲಾಶಾಸನ 
ಗಳಿಂದತಿಳಿಯುತ್ತದೆ. 


ಇಲ್ಲಿ ಮೂರು ಶಿಲಾಶಾಸನಗಳು ದೊರಕಿದ್ದು 
ಈಗಾಗಲೇ ಎರಡನ್ನು ಡಾ| ಸದಾನಂದ ನಾಯಕರು 
ಪ್ರಕಟಸಿದ್ದಾರೆ!. ಇನ್ನೊಂದು ಅಪ್ರ ಕಟಿತ ತಿಲಾಶಾಸನ. 


ಪದ್ಮಾವತಿ ಅಮ ನವರ ದೇವಾಲಯ ಎಂದು 
ಕರೆಯಲಾಗುವ ಇಲ್ಲಿಯ ಜೈ ನ ಬಸದಿಯಲ್ಲಿ ಒಟ್ಟು 
ನಾಲ್ಕು ತೀರ್ಥಂಕರ ನಿಗ್ರೆ ಹಗಳಿದ್ದು ಎರಡು ತೀರ್ಥಂಕರ 
ನಿಗ್ರಹಗಳ ಪೀಠಗಳ ಮೇಲಿ ಚಿಕ್ಕ "ಠಾಸನಗಳಿನೆ. 


ಮೊದಲ ಶಿಲ್ಪವು ಕಪ್ಪು ಶಿಲೆಯಿಂದ ಕೆತ್ತಲ್ಪಟ್ಟಿಜಿ 
ತೀರ್ಥಂಕರನು ಸಿದ್ಧಾಸನದಲ್ಲಿ ಯೋಗಮುದ್ರೆಯಲ್ಲಿ 
ಕುಳಿತಿದ್ದಾನೆ. ಈ ಮೂರ್ತಿಯ ಎತ್ತರ ೯೬ ಸೆಂ.ಮಿ. 
ಜೊತೆಗೆ ಮಕರತೋರಣವು ಸೇರಿದಂತೆ ಒಟ್ಟು ೧೧೮ 
ಸೆಂ.ಮಿ. ಎತ್ತರನಿಜೆ. ಅಗಲ ೭೬ ಸೆಂ.ಮಿ. ತೀರ್ಥಂಕರ 
ನಿಗ್ರಹದ ಪೀಠದ ಮೇಲೆ ಮೂರು ಸಾಲಿನ ಶಾಸನನಿದ್ದು, 
ಹೈನಲಜೇನಿಯ ಮಗಳು ನಾಗಲದೇವಿಯ ಮಗನಾದ 


ಎಸ್‌. ಗಣಪತಿಗೌಡ ' 


ಶ್ರೀಮತ್‌ ತ್ರಿಭುವನಮಲ್ಲ ಮಲ್ಲಿದೇವನಿಂದ ಸ್ಥಾ ನಿಸಲ್ಸ 
ಬ್ವತಿಂದೂ ಹೈವ ಲದೇನಿಯು ಮೂಲಸಂಘದ ಸೊರಸ್ಕ 
ಗಾತ ಚಾರುಕೀರ್ತಿ ಸಿದ್ದಾಂತಿದೇವರ ಗುಡ್ಡಿ ಎಂದೂ 
ತಿಳಿಸುತ್ತದೆ. ಅರ್ಧ ನಿಮಿಲಿತ ನೇತ ತ್ರಗಳು, ಸ್ವಲ್ಪ 
ದುಂಡಾದ ಮುಖ, ಮಂದಹಾಸ ಟದ ತುಟ, ನೀಳ 
ನಾಸಿಕ, ಭುಜದವರೆಗೂ ಇಳಿಬಿಟ್ಟ ಗುಂಗುರಾಕಾರದ 


ಕೇಶ್ತ ವಿಶಾಲವಾದ ಎಜೆ, ಬಲಿಷ್ಠನಾದ ಭುಜ್ಕ 


ಮೂರ್ತಿಯ ವೈಶಿಷ್ಟ 3ವಾದರೆ, ಅಲಂಕೃತವಾದ 
ಮುಕ್ಟೊಡೆಯು ಪ್ರಭಾಮಂಡಲದ ಸೊಬಗನ್ನು 
ಹೆಚ್ಚೆ ಸಿದೆ. 

ಅಷ್ಟೇ ರಮ್ಯವಾಗಿ ಮಕರಕೋರಣವನ್ನು 


ಕೆತ್ತಿದ್ದಾರೆ. ಮಕರತೋರಣದ ಮೂಲದಲ್ಲಿ ಎರಡು 
ಅರ್ಧಗಂಬನಿದ್ದು, ಅದರ ಮೇಲೆ ಸಿಂಹಮುಖದಿಂದ 
ಹೊರಟ ಸುರುಳಿಯಾಕಾರದ ಬಳ್ಳಿಯು ತೋರಣದ 
ಉಳಿದ ಭಾಗವನ್ನು ತುಂಬಿದೆ. ಈ ತೋರಣದ ಎರಡೊ 
ಕಡೆ ಚಾಮರಧಾರಿಗಳಿದ್ದಾರೆ. 


ಇದರ ಪಕ್ಕ ದಲ್ಲಿಯೇ ಇರುವ ಇನ್ನೊಂದು 
ತೀರ್ಥಂಕರ ವಿಗ ಗ್ರಹವೂ ಸದೆ ಪೀಠದ ಮೇಲೆ ಸಿದ್ಧಾಸನ 
ದಲ್ಲಿ ಕುಳಿತಿದ್ದು. ಧ್ಯ್ಯಾ ಮುಕ್ರಿ ಯಲ್ಲಿದೆ. ಈ ಶಿಲ್ಪದ 
ತೋರಣವು ೯೮ ಸೆಂ.ಮಿ. ಆಗಲ, ೧೩೮ ಸೆಂ. ನಿ. 
ಎತ್ತರವಿದೆ. ಮೂರ್ತಿಯು ೭೭ ಸೆಂ.ಮಿ. ಎತ್ತರವಿದೆ. 
ಪ್ರಭಾಮಂಡಲದ ಇಕ್ಕೆಲಗಳಲ್ಲಿ ಸುರುಳಿಗಳಿದ್ದು, ಮಧ್ಯ 


1 ಸದಾನಂದ ನಾಯಕ: ಸಾಹಿತ್ಯ ಸಂಶೋಧನೆ ಮತ್ತು ಸಮಾಲೋಚನೆ, ಪ್ರ ೯೦-೯೮ 


ಇತಿಹಾಸ ದರ್ಶನ 


೨ಷ್ಟಿ 


ದಲ್ಲಿ ಮುಕ್ಕೊಡೆಯಿದೆ. ಮಕರತೋರಣಕ್ಕೆ ಎರಡೂ 
ಬದಿಯಲ್ಲಿ ಸಿಂಹಗಳಿರುವ ಕಂಬಗಳು ಆನೆಯ ತಲೆಯ 
ಮೇಲೆ ನಿಂತಿವೆ. ಸಣ್ಣ ಎರಡು ಜಿನ ನಿಗ್ರಹಗಳು ಅರ್ಥ 
ಗಂಬಗಳೆ ಮೇಲೆ ಇವೆ. ಇಬ್ಬರು ಚಾಮರಧಾರಿಗಳು 
ಮಕರಕೋರಣದ ಎರಡೂ ಕಡೆ ಇದ್ದಾರೆ. ಬಳ್ಳಿಗಳು 
ಮತ್ತು ಸರ್ಪಗಳು ಸಿಂಹದ ಬಾಯಿಂದ ಬಂದಂತೆ 
ತೋರಿಸಲಾಗಿದೆ. ಬಳ್ಳಿಗಳ ಸುರುಳಿಗಳಲ್ಲಿ ವಾದ್ಯ ಊದು 
ವವರನ್ಟ್ಯೂ ತಾಳ ಬಾರಿಸುವವರನ್ನೂ ಮತ್ತು ಮೂಲ 
« ವಾಹಕರನ್ನೂ ಚಿತ್ರಿ ಸಲಾಗಿದೆ. ಈ ಜಿನಶಿಲ್ಪದ ಏೀಠದ 
ಎದುರು ಮುಖದಲ್ಲಿರುವ ಶಾಸನವು ಮೂಲಸಂಘದೆ 
ಕಾಣೂರ್ಗಣದ ಮೇಘ ಪಾಷಾಣಗಚ್ಚವನ್ನು ಹೆಸರಿಸು 
ತ್ತದೆ. ಆದ್ದರಿಂದ ಈ ವಿಗ್ರಹವು ಮೇಘ ಪಾಷಾಣಗಚ್ಛ ದ 
ಒಬ್ಬ ಜೈನನಿಂದ ಮಾಡಿಸಲ್ಪಟ್ಟಿರಬೇಕು. 


ನ 


ಮೊದಲನೆ ಶಾಸನದಲ್ಲಿ ಬರುವ ಮಲ್ಲಿದೇವನನ್ನು 
ಕುರಿತ ವಿವರಣೆ ಕೊಡುವ ಶಾಸನಗಳು ಗುಂಡಬಾಳ 
ಮತ್ತು ಇದರ ಸುತ್ತಮುತ್ತ ದೊರಕಿದ್ದು ಇವನ ಕಾಲ 
ವನ್ನು ಕ್ರಿ.ಶ . ೧೧೪೦-೪೩ ಎಂದು ನಿರ್ಧರಿಸಬಹುದು. 


ಈ ಮಲ್ಲಿಡೇವನು ಶಿಸುಗಲಿಯಿಂದ ರಾಜ್ಯವಾಳಿದ 
ಪಾಂಡ್ಯವಂಶದ ೫ನೇ ಜೊರೆಯಾಗಿದ್ದಾನೆ. 2 ಶಾಸನ- “ಶಿಲ್ಪ 
ಗಳ ಆಧಾರದ ಮೇಲೆ ಗುಂಡಬಾಳವು ಜೈನ ಸಂಸ್ಕೃತಿಯ 
ಒಂದು ಕೇಂದ್ರವಾಗಿತ್ತೆಂದು ಹೇಳಬಹುದು. 
ಡಾ|| ಶ್ರೀನಿವಾಸ ಪಾಡಿಗಾರ ಅವರು ಈ ಶಾಸನಗಳು 
ಮತ್ತು ವಿಗ್ರಹಗಳು ಸಿಕ್ಕ ಗುಂಡಬಾಳವೇ ಶಿಸುಗಲಿ 
ಯಾಗಿದ್ದು, ಗುಂಡೆಬಾಳೆದೆ ಸಂಸ್ಕೃತ ರೂಸ ಶಿಸುಗಲಿ 
ಯೆಂದು ಹೇಳಿದ್ದಾರೆ. 


ಆದ್ದರಿಂದ ಈ ನಿಗ್ರಹವು ಸುಮಾರು ೧೨ನೇ 
ಶತಮಾನದ ಪೂರ್ವಾರ್ಧದಲ್ಲಿ ನಿರ್ಮಿತವಾಗಿದೆ ಎಂಬುದು 


ನಿರ್ವಿವಾದ. ಈ ಕಾಲದಲ್ಲಿ ಕಲ್ಯಾಣದಲ್ಲಿ ಚಕ್ರಾಧಿಸತ್ಯ 


2 ಶ್ರೀನಿವಾಸ ಪಾ ಪಾಡಿಗಾರ: *ಸವರ್‌ ಇನ್‌ಕ್ರಿಸ್‌ಷನ್ಸ್‌ 


ಕಾರವಾರ ಡಿಸ್ಟ್ರಿಕ್ಟ್‌, ೧೦-೧೧, ಫೆಬ್ರವರಿ ೧೯೯೦ 


ವನ್ನು ನಡೆಸುತ್ತಿದ್ದ | ಚಾ ಇಲುಕ್ಯರು ತಮ್ಮ ದೇ ಆದೆ ಶಿಲ್ಪ 
ಶೈಲಿಯನ್ನು ಸೃ ಸ ಸಿ ಸಿದ್ದ ರು. "ದರೆ ಈ ಜಿನಶಿಲ್ಪಗಳು 
ಕಲ್ಯಾಣ ಚಾಲುಕ್ಯ ತೈಲಿಗಿಂತ ತುಸು ಭಿನ್ನವಾದ ಶೈಲಿ 
ಯಲ್ಲಿ ಕಡೆಯಲ್ಪಟ್ಟಿನ್ನು, ಇದು ಪ್ರಾದೇಶಿಕ ಶೈಲಿಯ 
ಪ್ರಭಾವವೋ ಎಂದು ಸಂಶಯ ಬರುತ್ತದೆ. ಇದಕ್ಕೆ 
ನಿದರ್ಶನವೆಂದರೆ ಪೀಠದ ಒಳಹೊಕ್ಕ ಭಾಗದ ಮೇಲೆ 
ಇರುವ ಶಾಸನ. ಜಿನನ ವಿಶಾಲವಾದ ವಕ್ಷಸ್ಥಳ, ಬಲಿಷ್ಮ 

ನಾಡೆ ಭುಜ ಮತ್ತು ಕಂಠದ ಭಾಗವು ಸಣ್ಣದಾಗಿದ್ದು 
ನ ಮಾಣಬದ್ಧ ತೆಯ ಕೊರಕೆಯಿದೆ. ಶಾಸನವಿಲ್ಲದಿದ್ದ ರೆ 

ಬಹು ಶಃ ರಾಷ್ಟ್ರ ಕೂಟ. ರ ಚಾಲುಕ್ಯರ 
ನಣ ಕಾದೆ ಹಿಂದು ಭಾವಿಸುತ್ತಿ ದ್ದೆನ ನೇನೋ ! `ಈ 
ಶಿಲ್ಪಕ್ಕೆ ಸಂ ಬಂಧನಟ್ಟ ಯಾವುದೇ ಭಾಗದಲ್ಲಿ ಯಕ್ಷ 
ಯಕ್ಷಿಯರು ಅಥವಾ : ಲಾಂಛನ ಇವುಗಳು ಚಿತ್ರಿ ಸಲ ಟ್ಟ ಲ 
ವಾದ್ದರಿಂದ ಈ ವಿಗ್ರಹಗಳು ಪ್ರತಿನಿಧಿಸುವ ೀರ್ಥಂತರ 
ರಾರು ಎಂದು ನಿರ್ಧರಿಸುವುದು ಕಷ್ಟಕರ.” 


ಶಾಸನಗಳ ಪಾಠ ಈ ಕೆಳಗಿನಂತಿದೆ : 


ಮೊದಲನೆಯ ನಿಗ್ರಹದ ಫೀಠಶಾಸನ 


೧ ಸ್ವಸ್ತಿ ಶ್ರೀ ಮೂಲಸಂಘದ ಸೂರ್ವಸ್ಥ 
KS 3 Ww 
ಗಣದ ಮುತುಡಿ ತೇವರ ನ ಹ ಪ್ರತಿಬದ್ದ ಡ ಚಾರುಕೇ 


೨. ರ್ಕಿ ಸಿದ್ದಾ 0ತಿ ದೇವರ ಗುಡ್ಡಿ ಶ್ರಿ "ಮತು 
ಹಯ್ವ ಲದೇನಿಯರ ಮಗಳು ನಾಗ 


೩. ಲ ದೇವಿಯರ ಮಗಂ ಶ್ರೀಮತು ಮಲ್ಲಿ 
ದೇವರಸರು ಮಾಡಿಸಿದ ಪ್ರತಿಷ್ಟೆ 


ಎರಡನೆಯ ನಿಗ್ರಹದ ಹೀಕಶಾಸನ 


೧. ಶ್ರೀ ಮೂಲಸಂಘ ಕಾಣೂರ್ಗಣ ಮೇಘ 
(ಹ?) ಪಾಷಾಣ ಗಚ್ಚ ಮಂಗಳ ಟೆ 


ಆಫ್‌ ಚಂದಾವರ ಕಹಂಬಾಸ್‌” ಸೆಮಿನಾರ ಆನ್‌ ದಿ ಹಿಸ್ಟರಿ ಆಫ್‌ 


38 ಶ್ರೀನಿವಾಸ ಪಾಡಿಗಾರ: ಮತ್ತು ಎಸ್‌. ಗಣಪತಿಗೌಡಾ “ಚಂದಾವರ ಕದಂಬ ತ್ರಿಭುನನಮಲ್ಲ ಮಲ್ಲಿದೇವನ ಗುಂಡಬಾಳದೆ 
ಶಾಸನ, ಶಕವರ್ಷ ೧೦೬4? ಕರ್ನಾಟಕ ಭಾರತ, ಸಂಪುಟ ೨೨, ಸಂಚಿಕೆ ೩, ಧಾರವಾಡ ೧೯೯೦, ಪು. ೭೩೮.೯೦ 


ಪಿಳ 


ಇತಿಹಾಸ ದರ್ಷನ 


ಇತಿಹಾಸ ದರ್ಶನ 


ಕೃತಜ್ಞ ಕೆಗಳ 


ನಮ್ಮ ಅಧ್ಯಯನದಲ್ಲಿ ಗುಂಡಬಾಳದಲ್ಲಿ ನೀಡಿದ ಸಹಕಾರಕ್ಕಾಗಿ ಗುಂಡಬಾಳ ಪದ್ಮಾವತಿ ಅಮ್ಮನವರ 
ಜೈನ ಬಸ್ತಿಯ ಅರ್ಚಕ ಶ್ರೀ ಶಾಂತರಾಜನ್‌ ಪದ್ಮಯ್ಯಸೆಟ್ಟಿ ಮತ್ತು ಇತರ ಅರ್ಚಕ ವರ್ಗದವರಿಗೆ ; 
ಶಾಸನಗಳನ್ನು ಓದಿ ಕೊಟ್ಟ ಡಾ|| ಶ್ರೀನಿವಾಸ ಪಾಡಿಗಾರ, ಅಧ್ಯಾಪಕ ಪ್ರಾಚೀನ ಭಾರತದ ಚರಿತ್ರೆ 
ಮತ್ತು ಶಾಸನ ವಿಜ್ಞಾನ ವಿಭಾಗ, ಕ.ವಿ.ವಿ. ಧಾರವಾಡ ಇವರಿಗೆ; ಹಾಗೂ ಕ್ಷೇತ್ರಕಾರ್ಯದಲ್ಲಿ 


ಸಹಕರಿಸಿದ ನನ್ನ ಮಿತ್ರ ಶ್ರೀ ಪ್ರಮೋದ ಹೆಗಡೆಯವರಿಗೆ ಆನಂತ ಧನ್ಯವಾದಗಳು, 


[4] ೨೫ 


